ಕರ್ನಾಟಕ ವಿಧಾನ ಪರಿಷತ್ತು. 


1. ಚುಕ್ಕೆ ಗ್ಲುರುತಿಲ್ಲದ ಪ್ರಶ್ನೆ ಸಂಖ್ಯೆ  :164 

2. ಸದಸ್ಯರ ಹೆಸರು : ಎನ್‌.ರವಿಕುಮಾರ್‌. 

3. ಉತ್ತರಿಸುವ ದಿನಾಂಕ : 14.12.2021 

4. ಉತ್ತರಿಸುವ ಸಚಿವರು : ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 


| ೨ 
ರಾಜ್ಯದ "ಸಕ್ಕರೆ ಕಾರ್ಯಾನೆಗಳು” ಕೆಬ್ಬು 


ಬೆಳೆಯುವ ರೈತರಿಗೆ ನೀಡಬೇಕಾದ 
ಬಾಕಿ ಮೊತ್ತ ಎಷ್ಟು; 
(ಕಾರಾನೆವಾರು ವಿವರ ನೀಡುವುದು) 


ರಾಜ್ಯದ ಸಕ್ಕರೆ ಕಾರ್ಜಾನೆಗಳಂ ರ 206-17, 2017-18 ಮತ್ತಾ 
2020-21ನೇ ಹಂಗಾಮುಗಳಲ್ಲಿನ ಕಬ್ಬು ಬಿಲ್ಲು ಬಾಕಿಯನ್ನು 
ರೈತರಿಗೆ ಪೂರ್ಣವಾಗಿ ಪಾವತಿಸಲಾಗಿರುತ್ತದೆ. ಉಳಿದಂತೆ, 
2015-16, 2018-19 ಮತ್ತು 2019-20ನೇ ಹಂಗಾಮುಗಳಲ್ಲಿ 
ಕಾರ್ಯನಿರ್ವಹಿಸಿರುವ ಸಕ್ಕರೆ ಕಾರ್ಬಾನೆಗಳು ಕಬ್ಬು ಬೆಳೆಯುವ 
ರೈತರಿಗೆ ಪಾವತಿಸಲು ಬಾಕಿ ಉಳಿಸಿಕೊಂಡಿರುವ ಕಾರಾನೆವಾರು 
ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ. 


KC) 


ರಾಜ್ಯದ"ಸಕ್ಕರೆ ಕಾರ್ಬ್ಯಾನೆಗಳು`ಒಂದುಗ 
ಟನ್‌ ಕಬ್ಬಿಗೆ ನೀಡುವ ದರ ಎಷ್ಟು; 
ಸರ್ಕಾರವು ರೈತರಿಗೆ ನೀಡುವ ದರ 
ಎಷ್ಟು; 


ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ: 3(4)2020-ಎಸ್‌ಪಿ 1, ದಿನಾಂಕ: | 

31.08.2021ರಲ್ಲಿ 2021-22ನೇ ಸಕ್ಕರೆ ಹಂಗಾಮಿಗೆ ಈ ಕೆಳಗಿನಂತೆ 

ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು (ಎಫ್‌.ಆರ್‌.ಪಿ) 
ನಿಗದಿಗೊಳಿಸಿದೆ. 

1. ಶೇಕಡ 10.00 ರಷ್ಟು ಸಕ್ಕರೆ ಇಳುವರಿಗೆ ಪ್ರತಿ ಮೆ.ಟನ್‌ ಕಬ್ಬಿಗೆ 
ರೂ. 2900.00 

2. ಶೇಕಡ 10.00ಕ್ಕೆ ಮೇಲ್ಪಟ್ಟು ಇಳುವರಿಯ ನಂತರದ ಶೇಕಡಾ 
0.1 ರಷ್ಟು ಇಳುವರಿಗೆ ಪ್ರತಿ ಕ್ವಿಂಟಾಲ್‌ ಕಬ್ಬಿಗೆ ರೂ.2.90 
ರಂತೆ ಹೆಚ್ಚುವರಿ ಬೆಲೆ. 

3. ಶೇ.10.00ಕ್ಕಿಂತ ಕಡಿಮೆ ಹಾಗೂ ಶೇಕಡ 9.5ಕ್ಕೆ ಮೇಲ್ಪಟ್ಟು 
ಇಳುವರಿ ಹೊಂದಿರುವ ಸಕ್ಕರೆ ಕಾರಾನೆಗಳಿಗೆ ಶೇಕಡ 
0.1ರಷ್ಟು ಇಳುವರಿಗೆ ಪ್ರತಿ ಕ್ವಿಂಟಾಲ್‌ಗೆ ರೂ.290ರ 
ಸರಾಸರಿಯಂತೆ ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು 
ಕಡಿಮೆ ಮಾಡುವುದು. 

4, ಶೇಕಡ 9.5ಕ್ಕಿಂತ ಕಡಿಮೆ ಇಳುವರಿ ಹೊಂದಿರುವ 
ಕಾರ್ಬಾನೆಗಳಿಗೆ ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ. 2788.00ಗಳ 
ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ. 


ಮೇಲ್ಕಂಡಂತೆ ಕೇಂದ್ರ ಸರ್ಕಾರವು 2021-22ನೇ ಸಕ್ಕರೆ 
ಹಂಗಾಮಿಗೆ ನಿಗದಿಪಡಿಸಿರುವ ಎಫ್‌.ಆರ್‌.ಪಿ ಆಧಾರದ ಮೇಲೆ 
ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) 
ಅಧಿನಿಯಮ 2013 ಮತ್ತು ತಿದ್ದುಪಡಿ ಅಧಿನಿಯಮ 2014ರ 
ಕಲಂ 2() (ಇಎ) ಮತ್ತು 9(1) ರನ್ನಯ ಕಾರ್ಸಾನೆವಾರು 
ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಘೋಷಿಸಿ ಕಬ್ಬು 
ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶನಾಲಯದ 
ದಿನಾಂಕ:29.10.2021ರ ಆದೇಶದಲ್ಲಿ ಅಧಿಕೃತವಾಗಿ 
ಪ್ರಕಟಿಸಲಾಗಿದೆ. ಆದೇಶದ ಪ್ರತಿಯನ್ನು ಅನುಬಂಧ-2 ರಲ್ಲಿ 
ಒದಗಿಸಿದೆ. 


2 


5 


(ಇ) [ಸರ್ಕಾರವು ಕಬ್ಬಿಗೆ 
ಬೆಂಬಲ ಬೆಲೆ ಎಷ್ಟು? 


ನಿಗದಿಪಔಸಿದ 


ಪ್ರಸ್ತುತ ಕಬ್ಬಿಗ" ಜಿಂಬಲ`ಜಿಕ ಎಂಎಸ್‌) ಘೋಷಸಾವ ಪದ್ಗೆತಿ 
ಇರುವುದಿಲ್ಲ. ಆದರೆ ಕೇಂದ್ರ ಸರ್ಕಾರವು ಪ್ರಶಿ ಸಕ್ಕರೆ ಹಂಗಾಮು 
ಪ್ರಾರಂಭವಾಗುವ ಮೊದಲೇ ಕಬ್ಬಿಗೆ ಮೊದಲ ಕಂತಿನ ರೂಪದಲ್ಲಿ 
ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು (ಎಫ್‌.ಆರ್‌.ಪಿ) 
ಘೋಷಿಸುತ್ತದೆ. ಇವರ ಆಧಾರದ ಮೇಲೆ ಸಕ್ಕರೆ ಕಾರಾನೆಗಳ 
ಹಿಂದಿನ ಹೆಂಗಾಮಿನ ಸಕ್ಕರೆ ಇಳುವರಿಯನ್ನು ಆಧರಿಸಿ ಪ್ರತಿ 
ಮೆಟ್ರಿಕ್‌ ಟನ್‌ ಕಬ್ಬಿಗೆ ರೈತರಿಗೆ ಪಾವತಿಸ ಚೇಕಾದ ಎಫ್‌.ಆರ್‌.ಪಿ. 
ದರವನ್ನು ನಿಗದಿಗೊಳಿಸಿ ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ 
ne ಆದೇಶ" ಹೊರಡಿಸಲಾಗುತ್ತದೆ. ಪ್ರಸ್ತುತ 
ಮೊದಲ ಕಂತಿನ ದರವನ್ನು ಪಾವತಿಸುವಂತೆ ಎಲ್ಲಾ ಸಕ್ಕರೆ 
|ಕಾರ್ಬಾನೆಗಳಿಗೆ ಸೂಚನೆಯನ್ನು ನೀಡಲಾಗಿರುತ್ತದೆ. 


ಸಿಐ 347 ಸಿಓಎಫ್‌ 2021 


ಕೈ 


pA 
(ಶಂಕರ ಬ.ಪಾಟೀಲ ಮುನೇನಕೊಪ್ಪ) 
ಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


P ಅನುಬಂಧ-1 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) ಇವರ 
ಚುಕ್ಕೆ ರಹಿತ ಫ್ರಕ್ನೆ ಸಂಖ್ಯೆ: 164 ಗೆ ಕರಡು ಉತ್ತರಗಳು. 


ರಾಜ್ಯದಲ್ಲಿ 2015-16, 2018-19, 2019-20, ಸಾಲುಗಳಲ್ಲಿ ಕಾರ್ಯನಿರ್ವಹಿಸಿರುವ ಸಕ್ಕರೆ ಕಾರ್ಬಾನೆಗಳು ಕಬ್ಬು ಬೆಳೆಗಾರ 
ರೈತರಿಗೆ ಪಾವತಿಸಲು ಬಾಕಿ ಉಳಿಸಿಕೊಂಡಿರುವ ಕಬ್ಬು ಬಿಲ್ಲಿನ ಕಾರ್ಬಾನೆವಾರು ವಿವರಗಳು 


ಆದೇಶ 1966ರ ಬಂಡ 38) ಅವಕಾಶಗಳಂತೆ ಭೂ ಕಂದಾಯ ಕಾಯ್ದೆ 
1964 ರಿತ್ಯಾ ಭೂ ಕಂದಾಯ ಬಾಕಿಯೆಂದು ಪರಿಗಣಿಸಿ ಬೆಳಗಾವಿ 
ಜಿಲ್ಲಾಧಿಕಾರಿಗಳಿಗೆ ವಸೂಲಾತಿ ಪಮಾಣ ಪತ್ರ ಹೊರಡಿಸಲಾಗಿದೆ. 

ಮುಂದುವರೆದು ಈಗ ಕಾರ್ಜಾನೆಯನ್ನು ಅರಿಯಂತ್‌ ಶುಗರ್ಸ್‌ ಇವರು 
ಗುತ್ತಿಗೆ ಪಡೆದುಕೊಂಡು ಸುಮಾರು ರೂ34 ಕೋಟಿಯಷ್ಟು ರೈತರಿಗೆ 
ಬಾಕಿ ಹಣ ಕೊಟಿರುತ್ತಾರೆ. ಮಾರ್ಚ.3103.2022ರ ಒಳಗಾಗಿ ಪೂರ್ತಿ 


ಹಣ ಕೊಡಲು ಒಪ್ಪಿಕೊಂಡಿರುತ್ತಾರೆ 


ಕಬ್ಬು ನಿಯಂತ್ರಣ ಆದೇಶ 1966ರ ಖಂಡ 38) ಅವಕಾಶಗಳಂತೆ 
ಕರ್ನಾಟಿಕ ಭೂ ಕಂದಾಯ ಕಾಯ್ದೆ, 1964 ರಿತ್ಯಾ ಭೂ ಕಂದಾಯ 
ಬಾಕಿಯೆಂದು ಪರಿಗಣಿಸಿ ಜಿಲ್ಲಾಧಿಕಾರಿಗಳಿಗೆ ವಸೂಲಾತಿ ಪ್ರಮಾಣ ಪತ್ರ 
ಹೊರಡಿಸಲಾಗಿದೆ, ಕಾರ್ಬಾನೆಗಳು ಕಳೆದ ಎರಡು ಹಂಗಾಮುಗಳಿಂದ 
ಕಬ್ಬಿನ ಬಿಲ್ಲು ವಸೂಲಾಗದೆ ಬಾಕಿ ಉಳಿದಿರುತ್ತದೆ. 


ಕಬ್ಬು `ನಿಯಂತ್ರಾ ಆದೇಶ 6ರ ಬಂಡ ೫) ಇವಾಗ 
ಕರ್ನಾಟಿಕ ಭೂ ಕಂದಾಯ ಕಾಯ್ದೆ, 1964 ರಿತ್ಯಾ ಭೂ ಕಂದಾಯ 
ಬಾಕಿಯೆಂದು ಪರಿಗಣಿಸಿ ಜಿಲ್ಲಾಧಿಕಾರಿಗಳಿಗೆ ವಸೂಲಾತಿ ಪಮಾಣ ಪತ್ರ 
ಹೊರಡಿಸಲಾಗಿದೆ. ಸಕ್ಕರೆ ನಿಯಂತ್ರಣ ಕಾಯ್ದೆ ಪ್ರಕಾರ ಕಾನೂನಾತ್ಥ 


ಕ್ರಮ ಕೈಗೊಳ್ಳಲಾಗಿದೆ. 


6 ಸುಬುಂಭ - 2. 


5ನೇ ಮಹಡಿ, ಎಫ್‌ ಬ್ಲಾಕ್‌, ಸಿಬಿಎಬಿ ಸಂಕೀರ್ಣ, ಕೆಹೆಚ್‌ಬಿ ಕಟ್ಟಡ. 
ಕಾವೇರಿ ಭವನ, ಕೆ.ಜಿ.ರಸ್ತೆ. ಬೆಂಗಳೂರು-560 009 
ದೂರವಾಣಿ: 080-22133390/22133392ಫ್ಯಾಕ್ಸ್‌: 080-22133191 


ಇಮೇಲ್‌: canecommissioner@gmail.com 
ವೆಬ್‌ಸೈಟ್‌: j larate.kamataka.gov.in 


5 READ. 


ವಿಷಯ:-2020-2{ವೇ ಸಾಲಿನಲ್ಲಿ ರಾಜ್ಯದ ಸಕ್ಕರೆ ಕಾರ್ಬಾನೆಗಳು ನುರಿಸಿದ 
ಕಬ್ಬಿನಿಂದ ಉತ್ಪಾದಿಸಲಾದ ಸೆಕ್ಕರೆ ಇಳುವರಿಯ ಆಧಾರದ ಮೇಲೆ 
೫21-22ನೇ ಸಾಲಿಗೆ ಮೊದಲ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ 
ವ್ಯಾಯ ಮತ್ತು ಲಾಭದಾಯಕ ಬೆಲೆ (Fair and Remunerative Price) 
ಪ್ರಕಟಣೆಯ ಕುರಿತು. 

ಉಲ್ಲೇಖು--ಗ್ರಾಹಕೆ ವ್ಯವಹಾರ, ಆಹಾರ ಮತ್ತು ವಾಗರೀಕ ಸರಬರಾಜು ಇಲಾಖೆ 
ಕೃಷಿ ಭವನ, ನವದೆಹಲಿ ಇವರ ಪತ್ರ ಸಂ: 3(4)/2020-ಎಸ್‌ಪಿ 1 
ದಿವಾಂಕ 31.08.2021 


ಆಯುಕ್ತರು 
ಕಬ್ಬು ಅಭಿವೃದ್ಧಿ ಹಾಗೂ 
ಸಕ್ಕದ ಫಿದರ್ದಶಕರು ಕರ್ನಾಟಿಕ ಸರ್ಕಾರ 


—— 


ಪೀಠಿಕೆ: 
ಕೇಂದ್ರ ಸರ್ಕಾರವು ಉಲ್ಲೇಖ (1) ರಂತೆ 2021-22ನೇ ಸಕ್ಕರೆ ಹಂಗಾಮಿಗೆ ಈ ಕೆಳಗಿನಂತೆ ನ್ಯಾಯ 
ಮತ್ತು ಲಾಭದಾಯಕ ಬೆಲೆಯನ್ನು (Fair and Remunerative Price) ನಿಗದಿಪಡಿಸಿದೆ. 

1. ಶೇಕಡ 10.00 ರಷ್ಟು ಸಕ್ಕರೆ ಇಳುವರಿಗೆ ಪ್ರತಿ ಮೆಟ್ರಿಕ್‌ ಟನ್‌ ಕಬ್ಬಿಗೆ ರೂ.2900/- 

2. ಶೇಕಡ 10.00 ಕ್ಲೆ ಮೇಲ್ಪಟ್ಟು ಇಳುವರಿಗೆ ನಂತರದ ಶೇಕಡ 1 ರಷ್ಟು ಇಳುವರಿಗೆ ಪ್ರತಿ ಮೆಟ್ರಿಕ್‌ 
ಟನ್‌ಗೆ ರೂ.290/- ರಂತೆ ಹೆಚ್ಚುವರಿ ಬೆಲೆ. 

3. ಶೇಕಡ 10.00 ಕ್ಕಿಂತ ಕಡಿಮೆ ಹಾಗೂ ಶೇಕಡ 9.5ಕ್ಕೆ ಮೇಲ್ಪಟ್ಟ ಇಳುವರಿ ಹೊಂದಿರುವ ಸಕ್ಕರೆ 
ಕಾರಾನೆಗಳಿಗೆ ಶೇಕಡ 1 ರಷ್ಟು ಇಳುವರಿಗೆ ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ.290/-ರ ಸರಾಸರಿಯಂತೆ 
ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು ಕಡಿಮೆ ಮಾಡುವುದು 

4. ಶೇಕಡ 9.5 ಕ್ಕಿಂತ ಕಡಿಮೆ ಇಳುವರಿ ಹೊಂದಿರುವ ಕಾರ್ಜಾನೆಗಳಿಗೆ ಪ್ರತಿ ಮೆಟ್ರಿಕ್‌ ಟನ್‌ಗೆ 
ರೂ.2755/- ಗಳ ನ್ಯಾಯ ಮತ್ತು ಲಾಭದಾಯಕ ಬೆಲೆ. 


2020-21ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿರುವ 66 ಸಕ್ಕರೆ ಕಾರ್ಬಾನೆಗಳು (ಈ ಪೈಕಿ ಶ್ರೀ 
ಸಂಗಂ ಸಹಕಾರಿ ಸಕ್ಕರೆ ಕಾರ್ಬಾನೆ, ಹುಕ್ಕೇರಿ ಮತ್ತು ಶ್ರೀ ಕೇದಾರ್‌ನಾಥ್‌ ಶುಗರ್‌ ಅಂಡ್‌ ಆಗ್ರೋ 
ಪ್ರಾಡಕ್ಟ್ಸ್‌ ಲಿ, ಬಾದಾಮಿ ಈ ಕಾರ್ಬಾನೆಗಳು ಪ್ರಾಯೋಗಿಕವಾಗಿ ಕಬ್ಬು ನುರಿಸಿರುತ್ತದೆ.) ಸಲ್ಲಿಸಿದ ಆರ್‌.ಟಿ 
8(ಸಿ) ವರದಿಗಳ ಪ್ರಕಾರ ನುರಿಸಿದ ಕಬ್ಬಿನಿಂದ ಉತ್ಪಾದಿಸಲಾದ ಸಕ್ಕರೆ ಇಳುವರಿಯಂತೆ 2021-22ನೇ ಕಬ್ಬು 
ನಮುರಿಸುವ ಹಂಗಾಮಿಗೆ ರಾಜ್ಯದ ಸಕ್ಕರೆ ಕಾರ್ಬಾನೆಗಳು ಕರ್ನಾಟಿಕ ಕಬ್ಬು (ಖರೀದಿ ಮತ್ತು ಸರಬರಾಜು 
ಸಖಿಯ ಟಿ್ಟಾಪೆಡಿ) ಅಧಿನಿಯಮ-2014ರ ಕಲಂ 9(1) ರ ಪ್ರಕಾರ ಮೊದಲ ಕಂತಿನ ರೂಪದಲ್ಲಿ 
ಾವತಿಸ ಹ ಧಫ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು (air and Remunerative Price) 
ಪ್ರಕಟಿಸಲಾಗಿದೆ. ಫಸ ಕಬ್ಬಿನ ದರವು ಎಫ್‌.ಆರ್‌.ಪಿ. ನಿಯಮದಂತೆ ಎಕ್ಸ್‌-ಗೇಟ್‌ ದರವಾಗಿರುತ್ತದೆ. 


ಈ ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಕಾರ್ಬಾನೆವಾರು ನ್ಯಾಯ ಮತ್ತು ಲಾಭದಾಯಕ ಬೆಲೆ (ail 
and Remunerative Price) ನಿಗದಿಗೊಳಿಸುವ ಸಂಬಂಧ ಈ ಕೆಳಕಂಡ ಆದೇಶ ಹೊರಡಿಸಿದೆ. 


ಆದೇಶ 


ಸಂಖ್ಯೆ: ಡಿಎಸ್‌ಕೆ/ಎಸ್‌ಕೆ -22 ದಿನಾಂಕ: 29.10.2021 
್ಯ; /ಎಸ್‌ಕೆ120/2021 2 


ಕೇಂದ್ರ ಸರ್ಕಾರವು ಉಲ್ಲೇಖ (1) ರಂತೆ 2021-22ನೇ ಸಕ್ಕರೆ ಹಂಗಾಮಿಗೆ ನಿಗದಿಪಡಿಸಿರುವ 
ನ್ಯಾಯ ಮತ್ತು ಲಾಭದಾಯಕ ದರದ (Fair and Remunerative Price) ಆಧಾರದ ಮೇಲೆ ಕರ್ನಾಟಿಕ 
ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) ಅಧಿನಿಯಮ, 2013 ಮತ್ತು ತಿದ್ದುಪಡಿ ಅಧಿನಿಯಮ 


2014ರ ಕಲಂ 2()(ಇಎ) ಮತ್ತು 9(1) ರನ್ಯಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶಿವಾನಂದ 
ಹೆಚ್‌. ಕಲಕೇರಿ, ಭಾ.ರಾ.ಸೇ., ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ಬೆಂಗಳೂರು 
ಆದ ನಾನು 2021-22ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಕಾರ್ಯ ನಿರ್ವಹಿಸಿರುವ 66 ಸಕ್ಕರೆ ಕಾರ್ಜಾನೆಗಳು 
ನುರಿಸಿದ ಕಬ್ಬಿನಿಂದ ಉತ್ಪಾದಿಸಲಾದ ಸಕ್ಕರೆ ಇಳುವರಿಯನ್ನು ಆಧಾರವಾಗಿಟ್ಟುಕೊಂಡು 2020-21ನೇ 
ಸಾಲಿಗೆ ರಾಜ್ಯದ ಸಕ್ಕರೆ ಕಾರಾನೆಗಳು ಕರ್ನಾಟಿಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) 
(ತಿದ್ದುಪಡಿ) ಅಧಿನಿಯಮ 2014ರ ಕಲಂ 9(1)ರ ಪ್ರಕಾರ ಮೊದಲ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ 
ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು (Fair and Remunerative Price) ಈ ಕೆಳಕಂಡಂತೆ 
ಅಧಿಕೃತವಾಗಿ ಪ್ರಕಟಿಸಿರುತ್ತೇನೆ. ಈ ಕಬ್ಬಿನ ದರವು ಎಫ್‌.ಆರ್‌.ಪಿ. ನಿಯಮದಂತೆ ಎಕ್ಸ್‌-ಗೇಟ್‌ 
ದರವಾಗಿರುತ್ತದೆ. ಈ ಪ್ರಕಟಿಣೆಯಲ್ಲಿನ ಅಂಕಿ ಅಂಶಗಳು ಕೇಂದ್ರ ಸರ್ಕಾರವು ಕಾರ್ಬಾನೆವಾರು 


ಹೊರಡಿಸಿರುವ ನ್ಯಾಯ ಮತ್ತು ಲಾಭದಾಯಕ ಬೆಲೆಯ (Fair and Remunerative Price) ಅಂತಿಮ 
ಆದೇಶಕ್ಕೆ ಒಳಪಟ್ಟಿರುತ್ತದೆ. 


2 3 


ಚಿದಾನಂದ ಬಸಪ್ರಭು ಕೋರೆ 
ಸಹಕಾರಿ ಸಕ್ಕರೆ ಕಾರ್ಬಾಸೆ ನಿ. 
(ಧೂದ್‌ಗಂಗಾ ಕೃಷ್ಣಾ ಸಹಕಾರಿ 1014714 
ಸಕ್ಕರೆ ಕಾರ್ಜಾನೆ ನಿ), ಚಿಕ್ಕೋಡಿ, 
ಬೆಳಗಾವಿ ಜಿಲ್ಲೆ 


113170 


11.53 


3344 


ಇ.ಐ.ಡಿ ಪ್ಯಾರಿ (ಇಂಡಿಯಾ) ಲಿ, 
(ಗುತ್ತಿಗೆದಾರರು ಧನಲಕ್ಷ್ಮಿ ಸಹಕಾರಿ 
ಸಕ್ಕರೆ ಕಾರ್ಜಾನೆ ನಿ) ಖಾನ್‌ಪೇಟೆ, 535843 
ರಾಮದುರ್ಗ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ. 

ಘಟಪ್ರಭಾ ಸಹಕಾರಿ ಸಕ್ಕರೆ 
ಕಾರಾನೆ ನಿ, ಸಂಗನಕೇರಿ, 
ಗೋಕಾಕ್‌ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ 


271423 


61986 


28709 


11.80 


10.58 


3422 


3068 


ಗೋಕಾಕ್‌ ಶುಗರ್ಸ್‌, ಕೊಳವಿ, 
ಗೋಕಾಕ್‌ ತಾಲ್ಲೂಕು, ಬೆಳಗಾವಿ 


ಜಿಲ್ಲೆ 


53576 


11.48 


3329 


ಹಾಲನಿದ್ದೆನಾಥ ' ಸಹಕಾರಿ ಸಕ್ಕರೆ 
ಕಾರ್ಬಾನೆ ನಿ. ನಿಪ್ಪಾಣಿ, ಚಿಕ್ಕೋಡಿ 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ 
ಕಾರಾನೆ ನಿ., ಸಂಕೇಶ್ವರ, ಹುಕ್ಳೇರಿ 740065 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ 


51509 


82510 


11.85 


11.15 


3437 


3234 


ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಜಾನೆ 
ನಿ, ಹಳಿಯಾಳ, ಅಥಣಿ ಈಾಲ್ಲೂಕು, 557993 
ಅಥಣಿ ಈಲ್ಲೂಕು, ಬೆಳಗಾವಿ ಜಿಲ್ಲೆ 
ಮಲಪ್ರಭಾ ಸಹಕಾರಿ ಸಕ್ಕರೆ 
ಕಾರ್ಯಾನೆ ನಿ, ಎಂಕೆ. ಹುಬ್ಬಳ್ಳಿ, 
ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ 


ಜಿಲ್ಲೆ 
Gad 


261861 


60807 


27889 


10.90 


10.65 


ರೇಣುಕಾ 
(ಗುತ್ತಿಣೆದಾರರು-ರಾಯಬಾಗ್‌ 
ಸಹಕಾರಿ ಸಕ್ಕರೆ ಕಾರಾನೆ ನಿ.) 
ಮೇಕಳೆ, ರಾಯಬಾಗ್‌ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ. 


301952 


31822 


11.58 


3161 


3089 


3358 


12 | ರೇಣುಕಾ ಶುಗರ್ಸ್‌, ಬುರ್ಲಟ್ಟಿ, 
ಅಥಣಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ರೇಣುಕಾ ಶುಗರ್ಸ್‌, ಮನೋಳಿ, 


-1 ಹವದತ್ತಿ ತಾಲ್ಲೂತು. ಬೆಳಗಾವಿ ಜಿಲ್ಲೆ 


1175611 


13 
1051173 


68149 


11.22 


98679 


1.95 


1366495 


151711 


11.10 


3219 


7 nN } 


ಧಾ 


fp) 


ಅಥಣಿ 
ಬೆಳಗಾವಿ ಜಿಲ್ಲೆ 


ಉಗಾರ್‌ಖುರ್ದ್‌, ಅಥಣಿ ತಾಲ್ಲೂಕು, 


ವಿಶ್ವರಾಜ್‌ ಶುಗರ್‌ ಇಂಡಸ್ಟ್ರೀಸ್‌ ಲಿ, 


ವೆಂಕಟೇಶ್ವರ ಪವರ್‌ ಪ್ರಾಜೌಸ್ಸ್‌ ಪ್ಲ 
ಬೇಡ್ಕಿಹಾಳ್‌, ಚಿಕ್ಕೋಡಿ ತಾಲ್ಲೂಕು, 


ಸೌಭಾಗ್ಯಲಕ್ಷ್ಮಿ ಶುಗರ್ಸ್‌, ಹಿರೇನಂದಿ, 
ಗೋಕಾಕ್‌ ತಾಲ್ಲೂಕು, ಬೆಳಗಾವಿ 


3 4 5 6 ತೆ 
704567 84697 12.02 3486 
282634 31722 11.22 3254 
1338870 140472 11.50 3335 
1947054 226515 11.56 3352 
981269 120697 12.30 3567 
ಹುಕ್ಕೇರಿ 908955 79320 
337885 37375 11.06 
586547 65995 11.25 
602616 65866 10.93 3170 


23 ಶುಗರ್ಸ್‌ ಲಿ, ಸೌದತ್ತಿ, 
ಸೌದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಶ್ರೀ 


[ 
¥ ಬೀಳಗಿ 
FACE 


ai 


7 
ಮಾರ್ಕಂಡೇಯ ಸಹಕಾರಿ ಸಕ್ಕರೆ 121172 12687 
ಕಾರಾನೆ ನಿ, ಕಾಕತಿ, ಬೆಳಗಾವಿ ಜಿಲ್ಲೆ 


122569 13846 
957716 101961 
577758 52003 


12.02 3486 
10.81 3135 


If 


{ ್‌ pT 4 Kl CE SE 

29 | Aprem3D ಶುಗಟ್ಸ್‌ ಲಿ. SSS Cs 
Wield, aint Bog 8), 2002849 147601 11.40 3306 
Wer ieuneks KR 


30 | wmoBaia end ed 


) 
} 


ಉನ, ಮುಧೋಳ ಈಂಂಟ್ಟಕು, 2014850 222487 11.04 
erick wey. 
31 | wuDannta ಶುಗರ್ಸ್‌ ಲಿ., SS 
Uren, medn)od 671946 55332 11.44 3318 


ಅಲಟ್ಣಕು, ಬಲಂಗಲಳೋಟೆ ಬಿಲ್ಲೆ 
32 | ವಿಲಣನಿ ಹುಗಲ್ಸ್‌ ಲಿ, ಮುಧೋಳ್‌, 
ಬಕಗಲಳೋಟಿ ಜೆಲ್ಲೆ 


ಬ 


1758542 167965 11.10 3219 


೫ | ಪ್ರಭುಲಿಂಗೇಶ್ವರ ಶುಗರ್ಸ ಲ್ಲಿ 
ಸಿಐಲ್ಪಯದ, ಇಮುಣಂಡಿ ಈಂಲ್ಲೂಕು, 1176815 118750 11.47 


ಬಂಗಲಳೋಟೆ ಜಿಲ್ಲೆ 

 [ಇಐಡಿ ಖ್ಯೂಂ (ಪಾಡ) `ಈ 
ಖಾಯಿಬೇಗಿಲಿ, ಬಾಗಲಳೋಟೆ 520689 56641 
ಇಉಲ್ಲೂಳು ಮ್ಲ ಜಿಲ್ಲೆ 

35 [ಶ್ರೀ ಸಾಯಿ `ಪ್ರಿಯೇ' ಶುಗರ್ಸ್‌ "ಪೆ. | 
ಹಿಪ್ಪರಗಿ/]  ಮೈಗೂರು. ಜಮಖಂಡಿ 1444120 
ಐಲ್ಲೂಕು, ಬಗಲಳೋಟೆ ಜಿಲ್ಲೆ, 

36 | ಖಂಅರ್‌ಎನ್‌ ' 'ಳೇನ್‌ ಪವರ್‌ ಲ್ಲೆ 
ಕಲ್ಲಾಮುರ, ಬಾಗಲಳೋಟೆ ಜಿಲ್ಲೆ 

7 | ಕೇದಾರನಾಥ್‌ ಹಗರ್‌ ಅಂಡ್‌ 
ಆಗ್ರೋ ಪ್ರಾಡಳಕ್ಸೈ ಲಿ., 
ಕೌರಕಲಖಟ್ಟಿ, ಬಾದಾಮಿ ಈಾಲ್ಲೂಕು, 
ಬಾಗಲಕೋಟೆ ಜಿಲ್ಲೆ 


11.13 3228 


105074 11.20 3248 


523063 50740 3170 


10345 


& 


322297 18903 8.81 2755 


39 | ಮೈಲಾರ ಶುಗರ್ಸ್‌ ಲಿ, ಬಿರಬ್ಬಿ, 
ಹೂವಿನಹಡಗಲಿ ತಾಲ್ಲೂಕು, ಬಳ್ಳಾರಿ 380202 36955 9.72 
ಜಿಲ್ಲೆ 


ON CN 
4 | ಮಹಾತ್ಮಗಾಂಧಿ ``ಸೆಹಕಾರಿ ಸಕ್ಕರೆ 
ಕಾರ್ಬಾನೆ ನಿ., ಹಿಚೆಕ್‌ಮರ್‌, ಭಾಲ್ಕಿ 323232 26182 


ತಾಲ್ಲೂಕು, ಬೀದರ್‌ ಜಿಲ್ಲೆ 


38” 


ದುಗ್ಗಾವತಿ, ರಪನಯಳ್ಳಿ ತಾಲ್ಲೂಕು, 


2755 


ನಾರಂಜಾ ಸಹಕಾರಿ ಸಕ್ಕರೆ ಕಾರ್ಬಾನೆ 


252741 


ವಿ ಇಮಾಂಷುರ, ಬೀದರ್‌ ತಾಲ್ಲೂಕು 22999 ou | 2755 
ನಮಷ ಬೆಲ್ಲೆ 


421680 26611 9.44 2755 


ಫಿ 


1 2 3 4 5 6 
43 | ಬೀದರ್‌ ಕಿಸಾನ್‌ ಸಕ್ಕರ್‌ ಕಾರ್ನಾನಾ 
ಲಿ, ಮೊಗದಾಳ್‌, ಬೀದರ್‌ | 222020 19745 8.90 2755 
ತಾಲ್ಲೂಕು ಮತ್ತು ಜಿಲ್ಲೆ, _ 
ಬನ್ನಾರಿ 
ಕುಂತೂರು, ಕೊಳ್ಳೇಗಾಲ ತಾಲ್ಲೂಕು, 743682 75842 | | 2955 
ಚಾಮರಾಜನಗರ ಜಿಲ್ಲೆ 
Gd 


331713 31446 9.48 2755 


577020 47839 & 2755 
ಲಿ. 
ಸಹಕಾರಿ ಸಕ್ಕರೆ 
ಗುತ್ತಿಗೆ ಜಾತ, 70273 5322 ¥ 2755 


413851 39075 | 2755 
(ಗುತ್ತಿಗೆದಾರರು-ಸಹಕಾರಿ ಸಕ್ಕರೆ 
ಕಾರ್ಸಾನೆ ನಿ.) ಭೂಸನೂರು, 418037 42023 10.05 2915 
ಆಳಂದ ತಾಲ್ಲೂಕು, ಕೆಲಬುರಗಿ 


ರೇಣುಕಾ ಶುಗರ್ಸ್‌, ಹವಳಗ, 
ಅಷ್ಟಲ್‌ಪುರ ತಾಲ್ಲೂಕು, ಕಲಬುರಗಿ 612982 30760 10.22 2964 


(ಗುತ್ತಿಗೆದಾರರು- 
ಸಹಕಾರಿ ಸಕ್ಕರೆ ಕಾರ್ಬಾನೆ ವನಿ.) 
ಗಂಗಾಪುರ, ಮಂಡರಗಿ, ತಾಲ್ಲೂಕು, 


340076 37674 1072 3109 


1 p) 3 4 73] [3 
ಮಂಡ್ಯ ಜಿಲ್ಲೆ L 
327] ಚಾಮುಂಡೇಶ್ವರಿ ಶುಗರ್ಸ್‌ ಲಿ, ಭಾರತಿ | 
ನಗರ, ಮದ್ಧೂ ರು ತಾಲ್ಲೂ ಕು, 781682 74672 9.55 2770 
ಮಂಡ್ಯ ಜಿಲ್ಲೆ 
53 
656850 62797 9.56 2772 
್ಲ. 
ನುಾನ್‌ಅಲ್‌ ಶಾಗರ್ರಾ ಕೊಪ ವಾ 89082 92 | 2755 
ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಎಂಆರ್‌ಎನ್‌ ಕೇನ್‌ ಪವರ್‌ ಅಂಡ್‌ 
ಬಯೋರಿಫೈನರೀಸ್‌ ಪ್ರೈ. ಲಿ 
(ಪಾಂಡವಪುರ ಸಹಕಾರಿ ಸಕ್ಕರೆ 
158973 13211 8.31 2755 
ಕಾರ್ನಾನೆಯ ಗುತ್ತಿಗೆದಾರರು), 
ಪಾಂಡವಪುರ ತಾಲ್ಲೂಕು, ಮಂಡ್ಯ 
| 1109450 107965 9.72 i 2819 
7 ಇಎ8 ಪ್ಯಾರ (ಇಂಡಿಯಾ) ಪೆ. 
ಹುಲ್ಲಟ್ಟಿ, ಹಳಿಯಾಳ ತಾಲ್ಲೂಕು,| 869944 99824 12.02 3486 
ಉತ್ತರ ಕನ್ನಡ ಜಿಲ್ಲೆ 
ಇಂಡಿಯನ್‌ ಶುಗರ್‌ 
ಮ್ಯಾನುಫ್ಯಾಕ್ಕರಿಂಗ್‌ ಕಂಪನಿ ಲಿ., 
297562 26515 5 
ವಿನಾಳ, ಬಂಡಿ ಕು, 6 275 
@ 440812 45411 10.68 3097 
W 647565 62893 11.28 3271 
¥ 1074346 85423 10.31 2990 
- ನಾಲಿ ಶುಗರ್‌ ಲಿ, ಮ ಣ್‌, 
ನಹನ ಗ 326140 2818 $79 2755 
10.94 3173 | 
1 el 


ಶ್ರೀ ಬಾಲಾಜಿ ಶುಗರ್ಸ್‌ ೩ ಕೆಮಿಕಲ್ಸ್‌ 
ಪ್ರೈ.ಲಿ, ಯರಗಲ್‌, ಮುದ್ದೇಬಿಹಾಳ್‌ 
ತಾಲ್ಲೂಕು, ವಿಜಯಪುರ ಜಿಲ್ಲೆ 


65 | ಶ್ರೀ ಭೀಮಶಂಕರ ಸಹಕಾರಿ ಸಕ್ಕರೆ 
ಕಾರಾನೆ ನಿ, ಮರಗೂರು, ಇಂಡಿ 403501 41738 10.34 2999 
ತಾಲ್ಲೂಕು, ವಿಜಯಪುರ ಜಿಲ್ಲೆ. 

— [mens ತತ Med 
342880 25888 | 2926 


ಈ ಆದೇಶವನ್ನು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ 29.10.2021 


ರಂದು ಹೊರಡಿಸಿರುತ್ತೇನೆ. 
ಆಯುಕ್ತರು ಜನ್ನಿ ಹಾಗೂ 


ಸಕ್ಕರೆ ನಿರ್ದೇಶಕರು 


ಇವರಿಗೆ: 
ಜೃದ ಎಲ್ಲಾ ಸಕ್ಕರೆ ಕಾರ್ಬಾನೆಗಳ 


ಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. ವಿಕಾಸಸೌಧ, ಬೆಂಗಳೂರು 
ಸಲ್ಲಿಸಿದೆ. 


ರಗಿ/ ಯಾದಗಿರಿ/ ದಾವಣಗೆರೆ! ಬಳ್ಳಾರಿ] ಮಂಡ್ಯ/ ಮೈಸೂರು/ ಚಾಮರಾಜನಗರ 


೪ 
ಗ ಹಾಗೂ ಸೂಕ್ತ ಕ್ರಮಕ್ಕಾಗಿ ಕಳುಹಿಸಿದೆ. 


\ 


